ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಶಿವಮೊಗ್ಗ ನಗರದಲ್ಲಿ ಆಯುರ್ಮೇದ ಕಾಲೇಜು ಆರಂಭವಾಗಿರುವ ಕುರಿತು 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


432 (480) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಶಿವಮೊಗ್ಗ ನಗರದಲ್ಲಿ ಆಯುರ್ಮೇದ ಆಸ್ಪತ್ರೆ ಹಾಗೂ ಆಯುರ್ವೇದ ಕಾಲೇಜು 
ಆರಂಭವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಆಯುರ್ಮೇದ ಕಾಲೇಜು ಕಟ್ಟಿಡಕ್ಕೆ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆಯಾಗಿರುತ್ತದೆ; ಕಟ್ಟಿಡ 
ಪೂರೈಸಲು ಇನ್ನು ಎಷ್ಟು ಹಣ ಬೆಣಾಗಿರುತದೆ; 


(ಇ) ಆಯುರ್ಮೇದ ಆಸ್ಪತ್ರೆಯಲ್ಲಿ ಔಷಧಿಗಳಿಗೋಸ್ಕರ ಹಣ ಬಿಡುಗಡೆ ಮಾಡುವ ಉದ್ದೇಶವಿದೆಯೇ? 


